ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಹುತಾತ್ಮರಾದ ಸೈನಿಕರ ಕುರಿತು 


ಡಾ॥ ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) :- 
1300 (1528) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ನಮ್ಮ ರಾಜ್ಯಕ್ಕೆ ಸೇರಿದ್ದ ಹುತಾತ್ಮರಾದ ಸೈನಿಕರುಗಳ ಸಂಖ್ಯೆ ಎಷ್ಟು; (ಕಳೆದ 03 ವರ್ಷಗಳ 
ಸಂಪೂರ್ಣ ವಿವರ ನೀಡುವುದು) 


(ಆ) ಹುತಾತ್ಮರಾದ ಕುಟಿಂಬ ವರ್ಗಕ್ಕೆ ಸರ್ಕಾರದಿಂದ ಯಾವ ಯಾವ ರೀತಿಯ ಪರಿಹಾರ ಮತ್ತು 
ಅನುಕೂಲ ಕಲ್ಬಸಿ ಕೊಡಲಾಗಿದೆ; ಹಾಗೂ ಕಲ್ಪಿಸಿಕೊಡುವ ಬಗ್ಗೆ ಸಂಪೂರ್ಣ ವಿವರ ನೀಡುವುದು; 
(ಪ್ರತ್ಯೇಕವಾಗಿ ಕೇ೦ದ್ರ ಹಾಗೂ ರಾಜ್ಯ ಸರ್ಕಾರದ ವಿವರ ನೀಡುವುದು) 


(ಇ) ಹೀಗೆ ಹುತಾತ್ಮರಾದ ಕುಟುಂಬ ವರ್ಗದವರಿಗೆ ಸರ್ಕಾರಿ ಕೆಲಸವನ್ನು ಕೋರಿ ಎಷ್ಟು ಅರ್ಜಿಗಳು 
ಬಂದಿರುತದೆ; ಈ ಅರ್ಜಿಗಳನ್ನು ಪರಿಗಣಿಸಿ ಎಷ್ಟು ಯೋಧರ ಕುಟುಿಂಬವರ್ಗದವರಿಗೆ ಕೆಲಸವನ್ನು 
ನೀಡಲಾಗಿದೆ; ಹಾಗೂ ಬಾಕಿ ಇರುವ ಅರ್ಜಿಗಳ ಸಂಖ್ಯೆ ಎಷ್ಟು ? (ವಿವರ ನೀಡುವುದು) 


